ಅನುರಾಧ ನಾಯ್ದು 


ನೀವು ಮೊದಲ ಹೆಜ್ಜೆ ಇಟ್ಟ ದಿನದ ನೆನಪು ನಿಮಗಿದೆಯೇ? 
ಇಲ್ಲದಿರುವ ಸಾಧ್ಯತೆಯೇ ಹೆಚ್ಚು. ನಮ್ಮ ಬಾಲ್ಯ ನಮಗೆ 
ಮಸುಕಾಗಿ ನೆನಪಿದೆ. ಹೆಚ್ಚೆಂದರೆ ನಮಗೆ ನಮ್ಮ 3ನೇ 
ವರ್ಷದಲ್ಲನ ಕೆಲವು ಘಟನೆಗಳ ನೆನಪಿರಬಹುದು. ನಾವು 
ಅದರ ಬಗ್ಯೆ ಯೋಚಿಸಿದರೆ, ಬಾಲ್ಯದಲ್ಲನ ಬೆಳವಣಿಗೆ ಮತ್ತು 
ಅಭವೃಧ್ಧಿಯನ್ನು ಒಂದು ಪವಾಡ ಎಂದೇ ಹೇಳಬಹುದು. 
ಜೀವನದ ಮೊದಲ ಮೂರು ವರ್ಷಗಳಲ್ಲ ೨೦ ಪ್ರತಿಶತ 
ಮೆದುಳನ ಬೆಳವಣಿಗೆ ಆಗುತ್ತದೆ. ಆರು ವರ್ಷವಾದಾಗ ನಾವು 
ನಡೆಯಲು. ಮಾತನಾಡಲು. ತಿನ್ನಲು, ಗೆಳೆಯರೊಂದಿಗೆ 
ಆಟವಾಡಲು, ಕುತೂಹಲ ತೋರಿಸಲು ಮತ್ತು ಭಾವನೆಗಳನ್ನು 
ವ್ಯಕ್ತಪಡಿಸಲು ಕಅತಿರುತ್ತೇವೆ. 


ಪ್ರಕೃತಿಯಲ್ಲನ ಪ್ರತಿಯೊಂದು, ಒಂದು ನಿರ್ದಿಷ್ಟ ವಿನ್ಯಾಸವು 
ತೆರೆದುಕೊಳ್ಳುವಂತೆ ಪೂರ್ವ ನಿರ್ಧರಿತ ಕಾರ್ಯವಾಗಿ 
ಯೋಜತಗೊಂಡಿದೆ. ಉದಾಹರಣೆಗೆ, ಹಸುಗೂಸುಗಳು ತಮ್ಮ 
ದೇಹದ ಮೇಅನ ಹಿಡಿತವನ್ನು ಅನುಕ್ರಮವಾಗಿ ಕುತ್ತಿಗೆಬುಂದ 
ಸೊಂಟದವರೆಗೂ ದೇಹದೊಳಗಿಂದ  ಕೈಕಾಅನವರೆಗೆ 
ಪಡೆಯುತ್ತವೆ. ಹುಟ್ಟದಾಗ ಹಸುಗೂಸುಗಳ ಮೆದುಳು 10೦ 
ಬಲಆಯನ್‌ ನ್ಯೂರಾನ್‌ಗಳನ್ನು ಹೊಂದಿರುತ್ತದೆ! ಮೊದಲ 
ಕೆಲವು ದಿನಗಕಲ್ಲ ಸಿನಾಪ್ಟಿಸ್‌ ಸಂಪರ್ಕವು ಪ್ರತಿ ನ್ಯೂರಾನ್‌ಗೆ 
25೦೦ರಷ್ಟು ಇರುತ್ತದೆ. ಮೂರುವರ್ಷಗಳು ತುಂಬದ ಮೇಲೆ 
ಅದರ ಸಂಖ್ಯೆ ಸುಮಾರು ಆರು ಪಟ್ಟು ಹೆಚ್ಚಾಗುತ್ತದೆ. 


ಬೆಳವಣಿಗೆ ಮನಃಶಾಸ್ತ್ರಜ್ಞರಾದ ಜಾನ್‌ ಪಿಯಾಜೆ ಮತ್ತು ಲೆವ್‌ 
ವಿಗೋಟ್ಟ್ಯಯವರು ಮಕಕ ಬೆಳವಣಿಗೆ ಸಿದ್ದಾಂತವನ್ನು 
ಪ್ರತಿಪಾದಿಸಿದರು, ಸಮಕಾಲೀನ ಸಂಶೋಧನೆಗಳೂ ಅವರ 
ಸಿದ್ಧಾಂತದಲ್ಲನ ಹೇಳಕೆಗಳನ್ನು ವೈಜ್ಞಾನಿಕ ದತ್ತಾಂಶದೊಂದಿಗೆ 
ಮಾನ್ಯಗೊಳಸುತ್ತವೆ. ನವಜಾತ ಶಿಶುಗಳು ಮುಖದಲ್ಲನ 
ಸಂತೋಷದ ಮತ್ತು ದುಃಖದ ಭಾವನೆಗಳನ್ನು 
ಗುರುತಿಸಬಲ್ಲವು ಅಥವಾ ಹುಟ್ಟದ ಕೂಡಲೆ ಶಿಶುಗಳು 
8ರಿಂದ 10 ಇಂಚುಗಳಷ್ಟು ದೂರದಲ್ಲರುವ ವಸ್ತುಗಳನ್ನು 
ಮತ್ತು ಮನುಷ್ಯರ ಮುಖಗಳನ್ನು ನೋಡಬಲ್ಲವು ಎಂದು 
ನಿಮಗೆ ತಿಆದಿದೆಯೇ? ಮಗುವಿಗೆ ಆರು ವರ್ಷ ತಲುಪಿದಾಗ 
ಅದಕ್ಕಿರುವ ಕಲಕೆಯ ಸಾಮರ್ಥ್ಯ ಅಪಾರ. 


~ವಿಭಾಗ ಬ/4”~ 


a A 


ಎಳೆ ವಯಸ್ಸಿನ ಮಕ್ನಕ ಬೆಳವಣಿಗೆಗೆ ಸಹಾಯ ಮಾಡುವ 
ಕಾರ್ಯದಲ್ಲ ನಿರತರಾದ ನನ್ನಂತಹವರಿಗೆ ಈ ಎಳೆಯ 
ವಯಸ್ಸಿನಲ್ಲಾಗುವ ನರವೈಜ್ಞಾನಿಕ ಬೆಳವಣಿಗೆಗಳು ಮಂತ್ರ- 
ಮುದ್ಧಗೊಳಸುವುದೇ ಅಲ್ಲದೇ ನಮ್ಮನ್ನು ವಿನಮ್ರರನ್ನಾಗಿ 
ಮಾಡುತ್ತದೆ. ಯಾವ ಮಕಕ ಬೆಳವಣಿಗೆ ವಿನ್ಯಾಸವು 
ನ್ಯೂನತೆ, ಕುಂಠಿತ ಅಥವಾ ವಿಕಂಬವಾಗಿದೆಯೋ ಅಂತಹ 
ಮಕ್ಕಳ ಕುಟುಂಬದವರೊಂದಿಗೆ ಸಕ್ರಿಯವಾಗಿ ಪಾಲ್ಗೊಂಡು 
ಅವರನ್ನು ಬೆಂಬಅಸಬೇಕಾದಂತಹ ಸಮಯವಿದು. 
ವಿಶಾಲಾರ್ಥದಲ್ಲ ಮಗುವಿನ ಜೀವನದಲ್ಪರುವ ಪ್ರತಿಯೊಬ್ಬರೂ 
ಎಳೆ ವಯಸ್ಸಿನ ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುವ 
ಕಾರ್ಯದಲ್ಲ ನಿರತರಾದವರೇ. ಇದಕ್ಕೆ ಬೇಕಾಗಿರುವುದು 
ಉತ್ತಮ ವೀಕ್ಷಣಾ ಕೌಶಲ್ಯ ಮತ್ತು ಬೆಳವಣಿಗೆಯ ಗುರಿಗಳು 
ಮತ್ತು ಮಹತ್ವದ ಘಟ್ಟಗಳ ಬಣ್ದೆ ಆಕವಾದ ಅರಿವು. 


ಹುಟ್ಟು ಮತ್ತು ಮೊದಲ ವರ್ಷ 

ಹಾಂಗ್‌ಕಾಂಗ್‌ನಲ್ಲ ಇತ್ತೀಚಿನವರೆಗೂ ನಾನು ಸರ್ಕಾರಿ 
ಆರೋಗ್ಯ ಸೇವೆಗಳಂದ ಕಳಕುಹಿಸಿಕೊಡಲಾದ ೦-8 
ವರ್ಷದ ವಯೋಮಾನದವರೊಂದಿಗೆ ಅತ್ಯಂತ ಆಳವಾಗಿ 
ಕೆಲಸ ಮಾಡಿದೆ. ನಾವು ದಾಖಲಸಿಕೊಂಡ ವಿನ್ಯಾಸವು 
ಎಳೆವಯಸ್ಸಿನ್ಲ ಬೆಳವಣಿಗೆ ನ್ಯೂನತೆಯನ್ನು ಶೀಘ್ರವಾಗಿ 
ಗುರುತಿಸಲು ಮೂರು ಅವಕಾಶಗಳವೆ ಎಂಬುದನ್ನು 
ತೋರಿಸಿತು. 


ನಮ್ಮಲ್ಲಗೆ ಬಂದ ಅತ್ಯಂತ ಕಿರಿಯ ಶಿಶುವೆಂದರೆ ಕೆಲವೇ 
ದಿನಗಳ ಮಗುವಾಗಿತ್ತು. ಆಪ್ಪತ್ರೆಯಲ್ಲ ಪೂರ್ವಭಾವಿ 
ಆರಂಭಕ ಸಕ್ರಿಯ ಪತ್ತೆ ಸೇವೆಗಳು ಲಭ್ಯವಿದ್ದಲ್ಲ. ಅಪಪಫಾತದ 
ಕಾರಣದಿಂದಾದ ಅಥವಾ ಆನುವಂಶೀಯ ನ್ಯೂನತೆಗಳನ್ನು 
ಹುಟ್ಟದ ಕೂಡಲೆ (ಅಥವಾ ಹುಟ್ಟುವ ಮೊದಲೇ). ಅದೇ 
ಆಸ್ಪತ್ರೆಯಲ್ಲಯೇ ಪತ್ತೆ ಹಚ್ಚಬಹುದು. ನಮ್ಮ ಬಳ ಬಂದ 
ಶಿಶುವನ್ನು ಮೊದಲ ಬಾರಿಗೆ ನಾವು ನೋಡಿದಾಗ ಅವಳಗೆ 
ಕೇವಲ 18 ದಿನಗಳಾಗಿತ್ತು. ಅವಳ ಪ್ಲಿತಿಯು ಒಂದು 
ಅಪರೂಪವಾದ ಅನುವಂಶೀಯ ನ್ಯೂನತೆಯಾಗಿದ್ದು ಅದನ್ನು 
ಪ್ರಡೆರ್‌-ವಿಆ ಸಿಂಡ್ರೋಮ್‌ ಎಂದು ಕರೆಯಲಾಗುವುದು. 
ಇದನ್ನು ಮಗು ಹುಲ್ಲದಾಗಲೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲ 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೨೦17 


ಪತ್ತೆ ಹಚ್ಚಲಾಗಿತ್ತು. ಪಿಡಬ್ಬ್ಯುಎಸ್‌ ನ್ಯೂನತೆಯು 12,000 - 
15,0೦೦ ಜನರಲ್ಲ ಒಬ್ಬರಿಗೆ ಬರಬಹುದಾದ ಅಪರೂಪವಾದ 
ನ್ಯೂನತೆಯಾಗಿತ್ತು. 


ಸಾಮಾನ್ಯ ಸ್ಥಿತಿ ಮತ್ತು ಬೆಳವಣಿಗೆಯ ಬಗ್ಗೆ ಇರುವ 
ನಮ್ಮ ಆಲೋಚನೆಗಳನ್ನು ವಾವು ಬಲವಂತವಾಗಿ 
ಪುನರ್ನ್ವಿಮರ್ಶಿಸಿಕೊಳ್ಳುವಂತೆ ಪ್ರಕೃತಿಯು ಯಾವಾಗಲೂ 
ನಮಗೆ ಸವಾಲನ್ನು ಒಡ್ಡುತ್ತಿರುತ್ತದೆ. ಅಂತಹ ಒಂದು 
ಸವಾಲೆಂದರೆ ಆನುವಂಶೀಯ ನ್ಯೂನತೆಗಳನ್ನು 
ಹೊಂದಿರುವ ಮಕ್ಕಳ ಅಗತ್ಯಗಳಗೆ ಪ್ರತಿಸ್ಪಂದಿಸುವ 
ಸಾಮರ್ಥ್ಯವನ್ನು ಹೊಂದುವುದು. ಅಪರೂಪವಾದ 
ಆನುವಂಶೀಯ ನ್ಯೂನತೆಗಳಾದ ಪ್ರಡೆರ್‌-ವಿಅ 
ಸಿಂಡ್ರೋಮ್‌, ಕ್ರೈ-ಡು-ಚಾಬಟ್‌. ರುಜನ್‌ಸ್ಲೈನ್‌-ಟೀಬ 
ಸಿಂಡ್ರೋಮ್‌, ಮೈಟೋಕಾಂಡ್ರಿಯಲ್‌ ರೋಗ, ಈ ರೀತಿಯ 
ಕೆಲವೊಂದು ನ್ಯೂನತೆಗಳನ್ನು ಜನನವಾದ ಕೂಡಲೆ ಪತ್ತೆ 
ಹಚ್ಚುವಂತಹದ್ದಾಗಿದ್ದು, ಇಂದು, ಇಂತಹಾ ನ್ಯೂನತೆಗಳ ಬಗ್ಗೆ 
ಅಪರಿಮಿತವಾದ ಮಾಹಿತಿಯು ಲಭ್ಯವಿದೆ ಮತ್ತು ಇಂತಹ 
ನ್ಯೂನತೆಗಳ೦ದ ಬಳಲುತ್ತಿದ್ದಾರೆ ಎಂದು ಪತ್ತೆ ಹಚ್ಚಲಾದ 
ಮಕ್ಕಳ ಪೋಷಕರ ಸಹಾಯಕ್ಕೆ ಸಂಪರ್ಕಜಾಲಗಳು ಲಭ್ಯವಿವೆ. 
ಆರಂಭದ ಕೆಲವು ವರ್ಷಗಳ ಪೋಷಕರು ದುಃಖ, ಹತಾಶೆ 
ಮತ್ತು ಕೋಪವನ್ನು ಸಂಭಾಳಅಸಲು ಕಷ್ಟಪಡಬೇಕಾಗುತ್ತದೆ. 
ತಾಯಂದಿರಿಗೆ ಮನೆಯಲ್ಲ ಸಂತ್ಯೆಸಿ ಧೈರ್ಯ ತುಂಬುವ 
ಸಹಾಯ ದೊರೆಯದಿದ್ದಲ್ಲ ಅವರು ಐನ್ನತೆಗೆ ಒಳಗಾಗುತ್ತಾರೆ. 
ಹೀಗಿದ್ದರೂ ಒಬ್ಬ ಡೌನ್‌ ಸಿಂಡ್ರೋಮ್‌ ಹೊಂದಿದ್ದ ಮಗುವನ್ನು 
ಪಡೆಯಲು ತೀರ್ಮಾನಿಸಿದ ಮತ್ತು ಪೂರ್ಣ ಮನಸ್ಸಿನಿಂದ 
ಅವನನ್ನು ಅಪ್ಪಿ ಮುದ್ದಾಡುತ್ತಿದ್ದ ಒಬ್ಬ ತಾಯಿಯ ಬಣ್ಣೆಯೂ 
ನನಗೆ ತಿ೪ದಿದೆ. 


ನಾನು ಹಾಂಗ್‌ಕಾಂಗ್‌ ಮತ್ತು ಭಾರತ ಇವೆರಡೂ ಕಡೆಯಲ್ಲ 
ನೋಡಿರುವಂತೆ, ಇಂತಹ ಮಕ್ಕಳ ಮೊದಲ ವರ್ಷದಲ್ಲ 
ವೈದ್ಯಕೀಯ ಕ್ರಮಗಳಾದ - ಶಸ್ತಚಿಕಿತ್ಸೆ. ಆಹಾರವನ್ನು 
ಉಣಿಸುವ ಚಿಕಿತ್ಲಾಲಯಗಳು - ತುರ್ತು ಗಮನ ನೀಡುವ 


ಅಗತ್ಯಗಳು ಮುಂತಾದವನ್ನು ಕೈಗೊಳ್ಳಬೇಕಾಗುತ್ತದೆ. 
ಹೀಗಿದ್ದರೂ. ಆರಂಭಕ ಹಂತದಲ್ಲೇ ಚಟುವಟಕೆಯ 
ಕಾರ್ಯಕ್ರಮಗಳಗೆ ಅವಕಾಶವಿದೆ. ಈ  ಹಂತದಲ್ಲ 


ಇಂದ್ರಿಯಗಳ ಸಂವೇದನೆ, ಚಲನೆ ಮತ್ತು ಮಾತುಗಾರಿಕೆ 


ಹುರಿದುಂಬಸಲು ಮತ್ತು ಗಮನಿಸಲು ಕೆಲವೊಂದು 
ಚಟುವಟಕೆಗಳನ್ನು ಶಿಫಾರಸು ಮಾಡಲಾಗುತ್ತದೆ. 
ಅವುಗಳೆಂದರೆ: 


[ ವಿಭನ್ನಭಂಗಿಗಳಲ್ಲ ಆಟವಾಡುವಂತೆ ಪ್ರೋತ್ಸಾಹಿಸುವುದು: 
ಹೊಟ್ಟೆಯ ಮೇಲೆ ಮಲಗಿ. ಕುಳತು. ನಿಂತು, 
ಮಂಡಿಯೂರಿಕೊಂಡು. 


€ ಬೆಳವಣಿಗೆಗೆ 
ಆಟವಾಡುವುದು: ಗಿಲಕಗಳು, ಚೆಂಡು, ಅಥವಾ ಬಾಕ್ಸ್‌ 


ಸೂಕ್ತವಾದ ಅಆಟಕೆಗಳನ್ನು ಬಳಸಿ 
ಜೋಡಣಿ ಮಾಡಬಹುದಾದ ಬಟ್ಟಲುಗಳು. ಪೆಗ್‌ 
ರಿಂಗುಗಳು ಮತ್ತು ತಳ್ಳುವ ಕಾರುಗಳು. 


* ಇಂದ್ರಿಯಗಳನ್ನು ಪ್ರಚೋದಿಸುವ ಆಟಗಳು: ಪರಿಸರದಲ್ಲನ 
ಶಬ್ದಗಳನ್ನು ಆಅಸುವುದು, ವಸ್ತುಗಳ ಜಾಡನ್ನು ಹಿಡಿದು 
ಹೋಗುವುದು, ಶಬ್ದಗಳನ್ನು ಅನುಕರಿಸುವುದು, 
ಕ್ರಿಯೆಗಳನ್ನು ಅನುಕರಿಸುವುದು, ಉದಾಹರಣೆಗೆ, ಚಪ್ಪಾಳೆ 
ಹೊಡೆಯುವುದು. ಕೈ ಬೀಸುವುದು. ತಟ್ಟುವುದು ಇತ್ಯಾದಿ. 


* ಬೆರಳು ಮಾಡಿ ತೋರಿಸುವುದು, ಪ್ರತಿಕ್ರಿಯುಸುವುದು, 
ವಸ್ತುಗಳನ್ನು ಲೇಬಲ್‌ ಮಾಡುವುದು, ಓದುವಾಗ ಆಯ್ಲಿ 
ಮಾಡುವುದು, ಕಥೆ ಹೇಳುವುದು ಮತ್ತು ಹಾಡುವುದನ್ನು 
ಪ್ರೋತ್ಸಾಹಿಸುವುದು. 


ಎರಡನೆಯ ವರ್ಷ: ಮಾತನಾಡುವ ಸಮಯ 
ಜೀವನದಲ್ಲನ ಎರಡನೆಯ ವರ್ಷದಲ್ಲ ಎಳೆವಯಸ್ಸಿನಲ್ಲೇ 
ಹೀಗೆ ತೊಡಗಿಸಿಕೊಂಡು ಸಹಾಯಮಾಡುವ ಎರಡನೆಯ 
ಅವಕಾಶ ಸಿಗುತ್ತದೆ. ಮಗುವಿನ ಮೊದಲ ವರ್ಷದಿಂದ 
ಎರಡನೇ ವರ್ಷದ ಹುಟ್ಟುಹಬ್ಬದ ಒಳಗೆ ಅದರ ಶಬ್ದಕೋಶವು 
ನಾಲ್ದು ಪಟ್ಟು ಹೆಚ್ಚಾಗುತ್ತದೆ. [oc ಮಹತ್ವವಾದ ಘಟ್ಟವು ತಡವಾದ 
ಒಂದು ಸನ್ನಿವೇಶದ ಉದಾಹರಣಿಯು ಇಲ್ಲದೆ. ಜೋಪಶನಿಗೆ 
2-1/2 ವರ್ಷಗಳಾದಾಗ, ಅವನನ್ನು ನಿಗಾವಹಿಸುತ್ತಿದ್ದ 
ಮಕ್ಷಳ ತಜ್ಞರು ಅವನಿಗೆ ಭಾಷೆ ಮತ್ತು ಮಾತನಾಡುವ 
ಕೌಶಲ್ಯವು ನಿಧಾನವಾಗಿದೆ ಎಂದು ಪತ್ತೆ ಹಚ್ಚಿದರು. 
ಮೊದಲನಿಂದಲೂ ಜೋಶಾ ಕಾರುಗಳೊಡನೆ ಎಡೆಬಡದೇ 
ಆಡಲು ಇಚ್ಛಿಸುತ್ತಿದ್ದ. ಅವನ ನಗು ಸುಂದರವಾಗಿತ್ತು ಆದರೆ 
ನಮ್ಮ ಕಡೆ ನೋಡಿ ಮಾತನಾಡಲು ಅವನಿಗೆ ಕಷ್ಟವಾಗುತ್ತಿತ್ತು. 
ಅವನು ಯಾವಾಗಲೂ ಯಾರ ಗಮನಕ್ಕೂ ಬರದಂತಿರಲು 
ಬಯಸುತ್ತಿದ್ದ. 


ಎಳೆವಯಸ್ಸಿನಲ್ಲ ಈ ರೀತಿ ತೊಡಗಿಸಿಕೊಂಡು 
ನೆರವಾಗುವುದೆಂದರೆ ಒಂದರ್ಥದಲ್ಲಿ ಪಕೃತಿಯ ಜೊತೆ 
ಮಾತುಕತೆ ಒಡನಾಟ ಎನ್ನಬಹುದು. ಪ್ರಕೃತಿ ನಾವು ನಿರಂತರ 
ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ.  ಜೋಶಾನಂತಹ 
ಮಕ್ಕಳ ಪ್ರಕರಣಗಳಲ್ಲ. ಕಅಕೆಯ ಅಗತ್ಯತೆಗಳು ಸಂಕೀರ್ಣ 
ವಾಗಿರುತ್ತವೆ ಮತ್ತು ಪತ್ತೆ ಹಚ್ಚಲಾಗದ ಬೆಳವಣಿಗೆ ಮತ್ತು 
ಸಂಯೋಜನಾ ನ್ಯೂನತೆಯೊಂದಿಗೆ ಒಡಗೂಡಿರುತ್ತದೆ. 
ಈ ಕ್ಷಣದಲ್ಲ. ಅವನು ತನ್ನ ಉತ್ಸಾಹವನ್ನು ಇತರರಿಗೆ 
ತಿಳಆಸಬೇಕು ಮತ್ತು ಹಂಚಿಕೊಳ್ಳುವ ಪ್ರಯತ್ನ ಮಾಡಬೇಕು 
ಮತ್ತು ನಾವು ಅವನನ್ನು ಅನುಸರಿಸಬೇಕು. ಅವನ 
ನಿರಾ ವಹಿಸುವವರಿಗೆ ಅವನ ಭಾಷೆ ಮತ್ತು ಮಾತಿನ 


ಬೆಳವಣಿಗೆಗೆ ನೆರವಾಗುವ ವಿಧಾನಗಳು ತಿಆದಿರಲಲ್ಲ. 


ದುರದೃಷ್ಟಕರವಾಗಿ, ಎಲ್ಲಿ ಮಾತನಾಡುವುದು ನಿಂತೇ 
ಹೋಗುತ್ತದೋ ಎಂಬ ಭಯದಿಂದ ಶಿಶು ಸಂಕೇತಗಳು 
ಮತ್ತು ಸಂವಹನದ ಚಿತ್ರಗಳನ್ನು ಬಳಸುವಂತಹ ಸರಳ 
ಸಂವಹನದ ತಂತ್ರಗಳನ್ನು ಬಳಸಲು ಹಿಂಜರೆಯುತ್ತಿದ್ದರು. 
ಆದರೆ ಈ ಭಯ ಆಧಾರರಹಿತ. ಜೋಶಾನಂತಹ ಮಕ್ಷಳಗೆ 
ಆಹಾರ, ಆಟಕೆ, ಮಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳುವ, 
ಖೇಕು/ಬೇಡ, ಹೌದು/ಇಲ್ಲ. ಜಾಸ್ತಿ/ಮಗಿಯಿತು ಎಂದು 
ಹೇಳುವ ಅವಕಾಶಗಳು ಸಿಕ್ಕಲ್ಲ ವಾಸ್ತವವಾಗಿ ಹತಾಶೆಯ 
ಮಟ್ಟ ತಗ್ಗುತ್ತದೆ ಮತ್ತು ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತದೆ. 
ಸಹಜವಾಗಿ, ಮಕ್ಕಳು ತಾವು ಸುರಕ್ಷಿತ ಎಂಐ ಭಾವನೆಗೆ 
ಒಳಗಾಗುತ್ತಾರೆ ಮತ್ತು ಅವರಿಗೆ ಒತ್ತಾಸೆ ದೊರೆಯುತ್ತದೆ 
- ಇದೇ ಆಟವಾಡಲು. ಮಾತನಾಡಲು ಮತ್ತು ಭಾಷೆಯ 
ಬೆಳವಣಿಗೆಗೆ ಅತ್ಯಾವಶ್ಯಕವಾಗಿ ಬೇಕಾಗಿರುವಂತಹುದು. 


ಮಕಾಟನ್‌ ಸಂಕೇತ ವ್ಯವಸ್ಥೆಯ ಆಧಾರದ ಮೇಲೆ ನಾನು 
ಶಿಶು ಸಂಕೇತಗಳನ್ನು ಬಹಳ ವರ್ಷಗಳವರೆಗೂ ಬಳಸಿದೆ. 
ಇದರ ಯಶಸ್ಸಿನ ಮೂರು ಕಥೆಗಳನ್ನು ವಿವರಿಸುತ್ತೇನೆ: 


* ೭2 ವರ್ಷ ಮೀರಿದ ಪೀಟರ್‌ (ಡೌನ್‌ ಸಿಂಡ್ರೋಮ್‌ 
ಇದೆ ಎಂದು ಪತ್ತೆ ಹಚ್ಚಲಾಗಿತ್ತು) ತನ್ನ ಅಚ್ಚು ಮೆಚ್ಚನ 
ಹಾಡಿಗೆ, ಪುಸ್ತಕಕ್ಕೆ ಮತ್ತು ಆಟಕೆಗಳಗಾಗಿ ಸಂಕೇತವನ್ನು 
ಮಾಡುವನು. 


* 24ನೇ ತಿಂಗಳನಲ್ಲ ಶಿಯಾ (ಪಿಡಬ್ಬ್ಯೂಎಸ್‌ ಎಂದು 
ಪತ್ತೆ ಹಚ್ಚಲಾಗಿತ್ತು) ನಿಲ್ಲುವುದಕ್ಕೆ ಪ್ರಾರಂಭಸುವ 
ಮೊದಲೇ ಸಂಕೇತಗಳನ್ನು ಮಾಡಲು ಪ್ರಾರಂಭಸಿದ್ದಳು. 
ಅವಳ ಕುಟುಂಬದವರು ಮತ್ತು ಶಿಕ್ಷಕರು ಅವಳನ್ನು 
ಅರ್ಥಮಾಡಿಕೊಂಡಂತೆ ಅವರ ಹತಾಶೆ ಮತ್ತು ಕಣ್ಣೇರು 
ಕ್ರಮೇಣ ಕರಗಿತು. 


* ಆಂತಿಯಾಳಗೆ ಮಾತು ಮತ್ತು ಭಾಷೆಯ ನಿಧಾನವಾದ 
ನ್ಯೂನತೆ ಇದೆ ಎಂದು ಪತ್ತೆ ಹಚ್ಚಲಾಗಿತ್ತು ಆದರೆ 3ನೇ 
ವರ್ಷದಲ್ಪ ಮಾತು ಪ್ರಾರಂಭವಾಲಯುತು ಮತ್ತು ಅವಳ 
ಬೆರಕು-ಸಂಕೇತಗಳ ಸಂವಹನ ನಿಂತಿತು. 


ಮಾತು ಮತ್ತು ಭಾಷೆ ಬೆಳವಣಿಗೆಯ ಪ್ರಚೋದನೆಗೆ ಆಟದ 
ಗುಂಪುಗಕ್ಲ ಮತ್ತು ಮನೆಯಲ್ಲ ಮಾಡಬಹುದಾದ 
ಪಿಫಾರಸು ಮಾಡಲಾದ ಚಟುವಟಕೆಗಳು: 


* ನಿಮ್ಮಮಗುವು ಏನು ಮಾಡುತ್ತದೋ ಅದನ್ನು ಅನುಸರಿಸಿ. 
ಅವಳು ಹೇಳುವುದನ್ನು ಪುನರಾವರ್ತಿಸಿ, ವಾಕ್ಯಗಳನ್ನು 
ಹೆಚ್ಚುಮಾಡಿ ಮತ್ತು ಅನುಕರಿಸಲು ಪ್ರೋತ್ತಾಹಿಸಿ. ಅವಳ 
ಅಚ್ಚು ಮೆಚ್ಚನ ಆಟಗಳು, ಪುಸ್ತಕಗಳು, ಹಾಡುಗಳನ್ನು 
ಬಳಸಿ ಮತ್ತು ಪ್ರತಿ ನಿತ್ಯದ ಜೀವನದಲ್ಲ ಬಹಳಷ್ಟು 


ಆಯೆಗಳನ್ನು ನೀಡಿ. 
ಕ 1 


* ಪ್ರತಿ ವಾರವೂ ಅಭ್ಯಾಸ ಮಾಡಲು ಕೆಲವು ಶಿಶು 
ಸಂಕೇತಗಳನ್ನು ಆಯ್ದೆ ಮಾಡಿಕೊಳ್ಳ. ಸಂವಹನದ ವೃತ್ತವು 
ವಿಸ್ತರಿಸುವುದನ್ನು ದೃಢಪಡಿಸಿಕೊಳ್ಳಲು ಹೋಷಕರನ್ನು 
ಮತ್ತು ನಿಗಾವಹಿಸುವವರನ್ನು ತರಬೇತುಗೊಳಸಿ. 
ಮಾತನಾಡುವಾಗ, ಹಓಿದುವಾಗ ಮತ್ತು ಹಾಡುವಾಗ 
ಯಾವಾಗಲೂ ಸಂಕೇತ ಮಾತುಕತೆ ಬಳಸಿ. 


* ಪ್ರತಿ ದಿನ ಹಿದಲು ಮೂರು ಪುಸ್ತಕಗಳನ್ನು ಆಯ್ದೆ 
ಮಾಡಿಕೊಳ್ಳ ಮತ್ತು ಅದೇ ಹಮುಸ್ತಕವನ್ನು 2-3 
ವಾರಗಳವರೆಗೂ ಹದಿ. ಕಥೆಗೆ ಹೊಂದಿಸಲು ಆಟಕೆಗಳು 
ಮತ್ತು ಚಿತ್ರದ ಕಾರ್ಡುಗಳನ್ನು ಬಳಸಿ. ಪುಸ್ತಕಗಳು 
ಇಲದಿದ್ದಲ್ಲ. ಚಿತ್ರದ ಕಾರ್ಡುಗಳು ಮತ್ತು ಚರಪರಿಚತವಾದ 
ಕಥೆಗಳನ್ನು ಬಳಸಿ. 


* ಪ್ರತಿ ದಿನ ಐದು ಹಾಡುಗಳನ್ನು ಹಾಡಿ. ಹಾಡುವಾಗ 
ಕೆಲವೊಂದು ಪದಗಳನ್ನು ಜಟ್ಟು ನಿಮ್ಮ ಮಗುವು 
ಪಂಕ್ತಿಗಳನ್ನು ಮುಕ್ತಾಯ ಮಾಡಲು ಪ್ರೋತ್ಸಾಹಿಸಿ. 


* ಸರದಿಯಲ್ಲ ಆಡುವ ಆಟಗಳನ್ನು ಆಡಿ: ಹೊಂದಿಸುವುದು 
ಮತ್ತು ಚಿತ್ರಗಳನ್ನು ಬೇರೆ ಮಾಡುವುದು. ಜೊತೆಯಲ್ಲ 
ಚಿತ್ರ ಬರೆಯುವುದು, ಚೆಂಡಿನ ಆಟ ಮುಂತಾದವು. 


ಶಿಶುವಿಹಾರ: 3-6 ವರ್ಷಗಳು 

ಎಳೆಯ ವಯಸ್ಸಿನಲ್ಲನ ನೆರವಿನ ಪ್ರಯತ್ನಕ್ಕೆ 3ನೆಯ 
ಬಹುದೊಡ್ಡ ಅವಕಾಶವು ಶಿಶುವಿಹಾರಕ್ಕೆ ಮಗುವು ಪ್ರವೇಶ 
ಪಡೆದಾಗ ದೊರೆಯುತ್ತದೆ. ಮುಜುಗರ, ಪ್ರಯಂ-ನಿಯಂತ್ರಣ 
ಸಾಮಾಜಕ ಆತಂಕ ಅಥವಾ ಕಡಿಮೆ ಉತ್ಪಾಹವಿದ್ದು 
ಕಷ್ಟಪಡುತ್ತಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ನೆರವು 
ನೀಡಲು ಶಿಶುವಿಹಾರದ ಶಿಕ್ಷಕರು ಸಹಾಯ ಮಾಡಬಹುದು. 
ಆಟ ಮತ್ತು ಸಾಮಾಜಕ ಮಾತುಕತೆಗಳು ವಿಶೇಷ ಗಮನ 
ನೀಡತಕ್ಕ ಬೆಳವಣಿಗೆಯ ವಲಯಗಳಾಗಿದ್ದು ಭವಿಷ್ಯದಲ್ಲ 
ಶಾಲೆಯಲ್ಲನ ಸಮನ್ನಯ ಆಗುವುದಕ್ಕೆ ಮತ್ತು ಗೆಳೆಯರ 
ಬಳಗವನ್ನು ಬೆಕಸಿಕೊಳ್ಳುವುದಕ್ಲಾಗಿ ಇದಕ್ಕೆ ವಿಶೇಷ 
ಗಮನ ನೀಡಬೇಕು. ಡ್ರೇಕ್‌ನ ಕಥೆಯು ಇದಕ್ಕೆ ಒಂದು 
ದೃಷ್ಣಾಂತವಾಗಿದೆ. ಡ್ರೇಕ್‌ ಶಿಶುವಿಹಾರದಲ್ಲ ಮೌನವಾಗಿ 
ಕುಳತುಕೊಳ್ಳುತ್ತಾನೆ. ಅವನ ಜೊತೆಗಾರರು ಜೋಡಿಗಳಾಗಿ 
ಆಟವಾಡುತ್ತಿದ್ದರೆ, ಅವನು ಸಾಮಾನ್ಯವಾಗಿ ತನ್ನಷ್ಟಕ್ಕೆ ತಾನೇ 
ಆಟವಾಡುತ್ತಾನೆ. ಅವನು ಸಿಟ್ಟುಗೊಂಡರೆ, ಜೋರಾಗಿ 
ಅಳುತ್ತಾನೆ ಮತ್ತು ತನ್ನಷ್ಟಕ್ಕೆ ತಾನೇ ಸಮಾಧಾನಗೊಳ್ಳಲು 
ಹೆಣಗಾಡುತ್ತಾನೆ. ಡೇಕನು ನಿರರ್ಗಳವಾಗಿ ಹಿದಬಲ್ಲನಾದರೂ 
ಸರಳ ವಾಕ್ಯಗಳಕಲ್ಲ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು 
ಅವನಿಗೆ ಸಾಧ್ಯವಾಗುವುದಿಲ್ಲ. 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೭೦17 


ಮಗುವಿನ ಬೆಳವಣಿಗೆಯ ಎಲ್ಲಾ ಕ್ಷೇತ್ರಗಳ ಅಗತ್ಯತೆಗಳನ್ನು 
ಪೂರೈಕೆ ಆಗುವಂತೆ ನೋಡಿಕೊಳ್ಳುವುದು ಎಕೆಯವಯಸ್ಸಿನ 
ಮಕ್ಷಳಗೆ ನೆರವು ನೀಡುವವರಿಗೆ ಡೊಂಬರಾಟಪವೇ ಸರಿ. ನನ್ನು 
ಅನುಭವದಲ್ಲ. ಮಗುವಿನ ಶಿಶುವಿಹಾರದ ಶಿಕ್ಷಕರೊಂದಿಗೆ 
ನಿಕಟವಾಗಿ ಕೆಲಸ ಮಾಡುವುದರಿಂದ ನೆರವುದಾಯಕ 
ಆಟಗಳು ಮತ್ತು ಕಅಕಾ ವಾತಾವರಣವನ್ನು ಸೃಷ್ಟಿಸಲು 


ಸಹಾಯವಾಗುತ್ತದೆ. 


ಸಮನ್ನಯ ತರಗತಿಗಳನ್ನು ಸೃಷ್ಟಿಸುವುದಕ್ಕಾಗಿ ಶಿಶುವಿಹಾರದ 
ಶಿಕ್ಷಕರಿಗೆ ಶಿಫಾರಸು ಮಾಡಲಾಗಿರುವ ತಂತ್ರಗಳು: 


* ಮಗುವಿನಲ್ಪ ಭನ್ನವಾಗಿ ಕಾಣುವ ವರ್ತನೆಯುಂದಾಗಿ 
ಅವರಿಗೆ ಹಣೆಪಟ್ಟ ಹಚ್ಚಬೇಡಿ. ಪೋಷಕರಿಗೆ ಮಕ್ಕಳ 
ತಜ್ಞರನ್ನು ಸಂಪರ್ಕಿಸುವಂತೆ ತಿಆನಿ. ನಿಮ್ಮ ವಿದ್ಯಾರ್ಥಿಗಳ 
ಬೇಕು ಬೇಡಗಳನ್ನು ಪರಿಶೀಅಸಿ. ಮಕ್ಕಳ ಸಂವೇದನಾ 
ವಿನ್ಯಾಸಗಳಲ್ಲ ನ್ನತೆ ಇರುತ್ತದೆ. ತರಗತಿಯಲ್ಲನ 
ವಸ್ತುಗಳಗೆ ನೀಡಬಹುದಾದ ಸಂವೇದನೆಯ 
ಪಟ್ಟಿಯನ್ನು ತಯಾರಿಸಿಕೊಳ್ಳ ಮತ್ತು ಸಾಮಾನ್ಯವಲ್ಲದ 
ಪ್ರತಿಕ್ರಿಯೆಗಳನ್ನು ಗುರುತಿಸಿ. 


* ತಾಳ್ಕಯುಂದಿರಿ ಮತ್ತು ಭರವಸೆ ನೀಡಿ ಹಾಗೂ ಮಕ್ಷಳಗೆ 
ಪ್ರತಿಕ್ರಿಯಿಸಲು ಸಮಯ ನೀಡಿ. ಕೆಲವು ಮಕ್ಷಳಗೆ 
ಮಾಹಿತಿಯನ್ನು ಅರ್ಥಮಾಡಿಕೊಳ್ಳಲು ಸಮಯ 
ಬೇಕಾಗುತ್ತದೆ. 


e ಸಾದೃಶ್ಯ ವೇಳಾ ಪಟ್ಟಗಳು. ಗುಂಪು ಸಮಯದಲ್ಲನ 
ಉತ್ತಮ ಆಲಅಸುವಿಕೆಗೆ ಮತ್ತು ವೀಕ್ಷಿಸುವುದಕ್ಕೆ ಸೂಚನೆ 
ನೀಡುವ ಕಾರ್ಡುಗಳು, ಹೀಗೆ ದೃಶ್ಯ ಮಾಧ್ಯಮಗಳನ್ನು 
ಉಪಯೋಗಿಸಿ ಸಮನ್ವಯ ತರಗತಿಗಳನ್ನು ಸೃಷ್ಟಿಸಿ. 
ಇದಲ್ಲದೇ ಹಂತ-ಹಂತವಾಗಿ ಕಾರ್ಯ ಮಾಡುವುದನ್ನು 
ತೋರಿಸುವ ದೃಶ್ಯಾವಳಯ ಸರಣಿಯನ್ನು ಹೊಂದಿರುವ 
ಕಾರ್ಡುಗಳನ್ನು ಬಕಸಬಹಪುದು. 


€ ಮಾತು ನಿಧಾನವಾಗಿರುವ ಮಕ್ಕಳೊಂದಿಗೆ ನಿಮ್ಮದೇ 
ಆದ ಸಂವಹನಾ ತಂತ್ರಗಳನ್ನು ಬಳಸಲು ಪ್ರಯತ್ನಿಸಿ. 
ನೀವು ಶಿಶು ಸಂಕೇತಗಳು ಮತ್ತು ಚಿತ್ರ ಸಂವಹನ 
ಹಾಗೂ ಚಾಯ್‌ ಬೋರ್ಡುಗಳನ್ನು ಬಳಸಬಹುದು. 
ಡಿಜಟಲ್‌ ಲ್ಯಾಬ್ಲ್ಗೆಬ್‌ಗಳು, ಅದರಲ್ಲರುವ ಆಪ್‌ಗಳ 
ಖಜಾನೆಯುಂದಾಗಿ ಸಂವಹನಕ್ಕೆ ಹೆಚ್ಚನ ನೆರವು ನೀಡುವ 
ಆಯ್ದೆಯಾಗುತ್ತದೆ. ಇದಕಾಗಿ ಚಿಕಿತ್ತಕರು ಮತ್ತು 
ಪೋಷಕರೊಂದಿಗೆ ಸಮಾಲೋಚಿಸಿ. 


* ಸುರಕ್ಷತೆಗೆ ಮತ್ತು ಭರವಸೆಗೆ. ನಿಮ್ಮ ಭಾವಚಿತ್ರವಿರುವ 
ಸಹಾಯ ಚೀಟಯನ್ನು ಬೋರ್ಡ್‌ ಮೇಲೆ ಹಾಕಿ ಮತ್ತು 
ನಾಲ್ಲು ಭಾವನೆಗಳರುವ (ಸಂತೋಷ, ದುಖು, ಕೋಪ 


ಮತ್ತು ದಣಿದಿರುವ) ಕಾರ್ಡುಗಳನ್ನು ಚಾರ್ಟ್‌ ಮೇಲೆ 
ಹಾಕಿ ಇದರಿಂದ ತಮಗೆ ಏನಾಗುತ್ತಿದೆ ಎಂದು ಮಕ್ಷಳು 
ನಿಮಗೆ ತಿಆಸಲು ಸಹಾಯವಾಗುತ್ತದೆ. 


* ಓಡಾಟವನ್ನು ಅತ್ಯಂತ ಇಷ್ಟಪಡುವ ಮಕ್ಕಳಗಾಗಿ ಆಟದ 
ಮೈದಾನದಲ್ಲನ ಅವರ ಸಮಯವನ್ನು ಹೆಚ್ಚಿಸಿ ಮತ್ತು 
ಜಮ್‌ ಚೆಂಡಿನ ಮೇಲೆ ಕುಣಿಯುವ ಆಟ, ನೇರವಾದ 
ಗೆರೆಯ ಮೇಲೆ ಸಮತೋಲನದಲ್ತ್ಪ ನಡೆಯುವುದು ಇಂಥ 
ಚಟುವಟಕೆಗಳನ್ನು ನಿಮ್ಮ ಆಟದ ಸಮಯದಲ್ಪ ಸೇರಿಸಿ. 


* ಫಿಡಲ್‌ ಬಾಕ್‌ (ಚಟುವಟಕೆ ಪೆಟ್ಟಗೆ) ಚಡಪಡಿಸುವ 
ಮಕ್ಷಕಳ ಬೆರಳುಗಳಗೆ ಒಳ್ಳೆಯ ಸಮಾಧಾನವನ್ನು 
ಒದಗಿಸುತ್ತವೆ. ರಬ್ದರಿನ ಸಂಖ್ಯೆಗಳು. ವರ್ಣಮಾಲೆಗಳು, 
ಆಕಾರಗಳು ಮತ್ತು ಸುರಕ್ಷಿತ ಗಾತ್ರದ ಬಟ್ಟೆಯ 
ಗೊಂಬೆಗಳು ಪ್ರಕ್ನುಬ್ಬಗೊಂಡ ಮಕ್ಕಳನ್ನು ಅವರು 
ನೀರ್ಗುಳ್ನೆಗಳನ್ನು ಊಯದಯವಾಗ, ಹಿಟ್ಟನೊಂದಿಗೆ 
ಆಡುವಾಗ ಮತ್ತು ಗೊಂಬೆಗಳನ್ನು ಮುದ್ದಾಡುವಾಗ 
ಅವರು ಸಮಾಧಾನವಾಗುವ ರೀತಿಯಲ್ಲ ಸಮಾಧಾನ 
ಹೊಂದುವಂತೆ ಮಾಡುತ್ತವೆ. 


* ಸೂಕ್ಕವಾದ ಭಾವನೆಗಳನ್ನು ಹೊಂದಿರುವ ಮಕ್ಕಳು 
ಸಂಗೀತದಿಂದ ಸಮಾಧಾನವನ್ನು ಹೊಂದುವರು. 
ಸೂಕ್ಷತೆಯುಳ್ಳ ಒಬ್ಬ ಶಿಕ್ಷಕರು ಆ ಮಗುವಿನ ಅಚ್ಚು ಮೆಚ್ಚಿನ 
ಸಿ. ಡಿಯನ್ನು ತಂದಿಡುವಂತೆ ಅದರ ತಾಯಿಯನ್ನು 
ಕೇಳಬಹುದು. 


*e ಆಟದ  ಸಮಯದಲ್ಲ ಅವರ ವೇಗಕ್ಕೆ ತಕ್ಕಂತೆ 
ಆಟವಾಡಬಲ್ಲ ಸಹಪಾಠಿಗಳನ್ನು ತರಗತಿಯಲ್ಲ ಗುರುತಿಸಿ. 
ಎಲ್ಲರ ಜೊತೆಗೂಡಿ ಆಟ ಆಡುವುದು ಹೇಗೆ, ಸರದಿಯಲ್ಲ 
ಆಡುವ ಆಟಗಳನ್ನು ಆಡುವುದು ಹೇಗೆ ಎಂದು ತಿಅಸಿ 
ಹೇಳ ಮತ್ತು ಇಂತಹ ಸರಳವಾದ ಆಟಗಳನ್ನು ಸಣ್ಣ 
ಗುಂಪಿನಲ್ಲ ಆಡಲು ಅಭ್ಯಾಸ ಮಾಡಿಸಿ. 


ಮುಕ್ತಾಯ 

ಮಗುವಿನ ಜೀವನದ ಮೊದಲ ಮೂರು ವರ್ಷಗಳಕಲ್ಪ 
ಆಗುವ ಬೆಳವಣಿಗೆಯ ವೇಗದ ಗತಿ ಮತ್ತು ಅಗಾಧತೆ 
ಅಸಾಧಾರಣವಾದದ್ದು. ಈ ಜೈವಿಕ ಸಮಯವು ವಿಶೇಷ 
ಅಗತ್ಯವಿರುವ ಎಳೆಯ ಮಕ್ಕಳಗೆ ಅತ್ಯಂತ ಹೆಚ್ಚನ ಪರಿಸರ 
ಪ್ರಚೋದಕಗಳೊಂದಿಗೆ ವಿಪುಲವಾದ ಅವಕಾಶಗಳನ್ನು 
ಒದಗಿಸುತ್ತದೆ. ಅವರ ಎಳೆಯ ವಯಸ್ಸಿನ್ಲ ನಾವು 
ಮಾಡುವ ಪ್ರತಿಯೊಂದು ಕಾರ್ಯವು ಮಗುವಿನ 
ನರಕೋಶದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡುತ್ತದೆ 
ಮತ್ತು ಆ ಮಗುವಿನ ಅಗತ್ಯತೆಗಳಗೆ ಸ್ಪಂದಿಸುವಂತೆ ಅದರ 
ಕುಟುಂಬದವರನ್ನು ತಯಾರುಗೊಳಸುತ್ತದೆ. ತರುವಾಯದ 


ಕ್ರಮಗಳನ್ನು ಮಾಡಲು ಹೆಚ್ಚಿನ ದೃಢನಿರ್ಧಾರ ಬೇಕಾಗುತ್ತದೆ. 
ಆನುವಂಶೀಯ  ನ್ಯೂನತೆಗಳರುವ ಮತ್ತು ಜನನ 
ಸಮಯದಲ್ಲನ ಅಪಘಫಾತಗಳಗೆ ಒಳಗಾಗಿರುವ ಮಕ್ಷಳನ್ನು 
ಹುಟ್ಟದ ಕೂಡಲೇ ಅಆಸ್ಪತ್ರೆಯಲ್ಲಯೇ ಗುರುತಿಸಬಹುದು. 
ಇನ್ನಿತರ ವಿಶೇಷ ನ್ಯೂನತೆಗಳು ಮಗುವಿನ ಬೆಳವಣಿಗೆಯ 
ವಿವಿಧ ಘಟ್ಟಗಳಲ್ಲಿ ಅನಾವರಣಗೊಳ್ಳುತ್ತಾ ಹೋದಂತೆ 
ಗೋಚರವಾಗುತ್ತಾ ಹೋಗುತ್ತವೆ . 


ಎರಡನೆಯ ವಯಸ್ಸಿನಲ್ಲ ಮಗುವಿನ ಶಬ್ದಕೋಶವು ಚಿಮ್ಮಿ 
ತುಳುಕುತ್ತದೆಯಾದ್ದರಿಂದ ನಾವು ಇದರ ಉಪಯೋಗವನ್ನು 
ಪಡೆಯಬಹುದು. ಪರ್ಯಾಯ ವಿಧಾನದ ಮಾತುಕತೆ 
ಬಳಸಿದರೆ ಮಗು ಬಾಯ್ದೆರೆದು ಮಾತನಾಡುವ ಶಕ್ತಿ 
ಕಡಿಮೆಯಾಗುತ್ತದೆ ಎಂಬ ದ್ರಹಿಕೆ ಇದೆ. ಆದರೆ 
ಹಾವಭಾವದ ಭಾಷೆಯನ್ನು ಕಅಯುವುದರಿಂದ ಮತ್ತು 
ಚಿತ್ರ ಸಂವಹನವನ್ನು ಶಿಶುಗೀತೆಗಳು. ಹಾಡುಗಳು ಮತ್ತು 
ಕಥೆಗಳೊಂದಿಗೆ ಬಳಸುವುದರಿಂದ, ಮಾತು ಮತ್ತು 


References: 


ಭಾಷೆಯು ಅಭವೃದ್ಧಿಯಾಗಲು ಸಹಾಯಕವಾಗುತ್ತದೆ. 
ಪಿಶುವಿಹಾರದ ಶಿಕ್ಷಕರು ಹೀಗೆ ಆರಂಭದ ಘಟ್ಟದಲ್ಪ ನೆರವು 
ನೀಡುವುದನ್ನು ಹೋಷಕರು ಮತ್ತು ವೃತ್ತಿಪರರೊಂದಿಗಿನ 
ನಿರಂತರ ಒಡನಾಟದಿಂದ ಮಾಡಬಹುದು. ನನ್ನು 
ಅನುಭವದಿಂದ ಮನಗಂಡಿರುವ ಪ್ರಕಾರ ಯಾರಿಗೆ ಯಾರೂ 
ಬೆರೆಯದ ಮಹಾನಗರಗಕೂ ಎಳೆಯವಯಸ್ಸಿನಲ್ಲಯೆ 
ನೆರವು ನೀಡುವ ತಂಡವು ಅಂಥ ಮಕ್ಕಳ ಕುಟುಂಬದಲ್ಲಿ 
ತಾವೂ ಒಬ್ಬರು ಆಗಿ ಬಡುತ್ತಾರೆ. ಈ ರೀತಿಯಾಗಿ ಗೆಳತನದ 
ಬಳ್ಳ ಹಜ್ಜ ಆಶಾ ಭಾವನೆಯು ಉಗಮಿಸುತ್ತದೆ ಮತ್ತು 
ಮುಂದುವರೆಯುತ್ತಾ ಹೋಗುತ್ತದೆ. 


(ಇ ಹೇಳರುವ ಎಲ್ಲಾ ಪಕರಣಾಧ್ಯೇಯನಗಳು ನಾನು 
ಕಾರ್ಯ ಮಾಡುತ್ತಿದ್ದಾಗ ಅಭ್ಯೂಣಿಸಿರುವುದಾಗಿದೆ. ಖಾಸಗೀ 
ಜೀವನಕ್ಷೆ ಸುರಕ್ಷತೆ ಒದಗಿಸಲು ಮಕಳ ಹೆಸರುಗಳನ್ನು 
ಬದಲಾಲುಸಲಾಗಿದೆ.) 


1. Engaging Families in the Early Childhood Development Story, Page 7, Para5 line 9http:/fwww.mceecdya.edu.au/verve/_resources/ 


ECD_Story-Neuroscience_and_early_childhood_dev.pdf 


2. Children and Brain Development: What We Know About How Children Learn, Bulletin #4356, Cooperative Extension Publications, 
The University of Maine, para 2 line 1. http://umaine.edu/publications/4356e/ 


3. Children and Brain Development: What We Know About How Children Learn, Bulletin #4356, Cooperative Extension Publications, 
The University of Maine, para 3 line 2. http://umaine.edu/publications/4356e/ 


4. Baby's brain begins now- Conception to age three http://www.urbanchildinstitute.org/why-0-3/baby-and-brain 


ಅನುರಾಧ ಅವರು ತೀರ ಇತ್ತೀಚಿನವರೆಗೂ ಹಾಂಗ್‌ಕಾಂಗ್‌ನಲ್ತರುವ, ಚೈನೀಸ್‌ ಭಾಷೆಯವರಲ್ಲದ ಜನರಿಗೆ ಹಾಂಗ್‌ಕಾಂಗ್‌ ಸರ್ಕಾರದ 
ನೆರವಿನ ಕಾರ್ಯಕ್ರಮವಾದ ಆರಂಭಕ ಬಾಲ್ಯದ ಶಿಕ್ಷಣ ಕೇಂದ್ರದಲ್ಲ ಚಿಕ್ಕವಯಸ್ಸಿನಲ್ಲೇ ನೆರವು ನೀಡುವ ಕಾರ್ಯಕ್ರಮಗಾರರಾಗಿ ೦-6 
ವರ್ಷದ ಒಳಗಿರುವ ವಿಶೇಷ ಅಗತ್ಯವಿರುವ ಮಕ್ಕಳೊಂದಿಗೆ ಕಾರ್ಯ ನಿರ್ವಹಿಸುತ್ತಿದ್ದರು. ಇವರು ಚೆನ್ನೈನಲ್ಪರುವ ವಿದ್ಯಾಸಾಗರದಲ್ಲ 
ಇಪ್ಪತ್ತು ವರ್ಷದ ಹಿಂದೆ ವಿಶೇಷ ಪ್ರಶಿಕ್ಷಕರಾಗಿ ತರಬೇತಿಯನ್ನು ಪಡೆದಿದ್ದಾರೆ ಮತ್ತು ಅಂತರ ವಿದ್ಯಾವಿಷಯ ವಿಧಾನಗಳನ್ನು ಬಳಸುವುದನ್ನು 
ಕಅತರು. ಇವರು ಚಿಕಿತ್ರೆ, ಶಿಕ್ಷಣ ಮತ್ತು ಪರ್ಯಾಯ ಸಂವಹನವನ್ನು ಒಟ್ಹಾಗಿ ಬೆಸೆದು ತಮ್ಮ ವಿದ್ಯಾರ್ಥಿಗಳಗೆ ಕಲಕೆಯು ಒಂದು 
ಆನಂದದಾಯಕ ಅನುಭವವಾಗುವಂತೆ ಸತತ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ಇವರ ವೃತ್ತಿ ಚಟುವಟಕೆಗಳು ಪ್ರತಿಬಂಬಸುತ್ತವೆ. 
ಅನುರಾಧ ಅವರನ್ನು anuradha.naidu@gmail.com ಇಲ್ಲ ಸಂಪರ್ಕಿಸಬಹುದು. 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೨೦17 


